RNI No. KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೮ 
Volume 148 


ಬೆಂಗಳೂರು, ಗುರುವಾರ , ಜುಲೈ ೧೮, ೨೦೧೩ ( ಆಷಾಢ ೨೭, ಶಕ ವರ್ಷ ೧೯೩೫) | 
Bangalore , Thursday, July 18 , 2013 (Ashadha 27 , Shaka Varsha 1935 ) 


ಸಂಚಿಕೆ ೨೯ 
Issue 29 


ಭಾಗ ೧ 
ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ 
ಎಲ್ಲಾ ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 

ತೋಟಗಾರಿಕೆ ಸಚಿವಾಲಯ 

ತಿದ್ದುಪಡಿ -1 
ಸಂಖ್ಯೆ :ತೋಇ 31ರೇವಿ 2012 , ಬೆಂಗಳೂರು, ದಿನಾಂಕ 07- 06- 2013 
ಸರ್ಕಾರಿ ಆದೇಶ ಸಂಖ್ಯೆ : ವಾಕೈ 01 ರೇಯೋವಿ 2011, ದಿನಾಂಕ 14- 10 - 2011ರ ಆದೇಶ ಭಾಗದ ಮೊದಲನೇ ಪ್ಯಾರಾದ 2ನೇ 
ಸಾಲಿನಲ್ಲಿರುವ “ಸರ್ವೆ ನಂ . 1299 /3 ರಲ್ಲಿ 2 ಎಕರೆ ಜಮೀನನ್ನು ” ಎಂಬುದರ ಬದಲಾಗಿ “ ಸರ್ವೆ ನಂ . 1301/2 ಹಾಗೂ 1301/3 ರ 2.00 ಎಕರೆ 
ಜಮೀನನ್ನು ” ಎಂದು ತಿದ್ದಿ ಓದಿಕೊಳ್ಳುವುದು . 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ .ಎಸ್. ಚಂದ್ರಶೇಖರ್, 

ಪೀಠಾಧಿಕಾರಿ, 

ತೋಟಗಾರಿಕೆ ಇಲಾಖೆ (ರೇಷ್ಮೆ) 
ತೋಟಗಾರಿಕೆ ಸಚಿವಾಲಯ 


P . R . 692 


ತಿದ್ದುಪಡಿ - 2 


ಸಂಖ್ಯೆ : ತೋಇ 31 ರೇಯೋವಿ 2012 , ಬೆಂಗಳೂರು, ದಿನಾಂಕ 07 - 06 - 2013 


ಸರ್ಕಾರಿ ಆದೇಶ ಸಂಖ್ಯೆ : ವಾಕ್ಕೆ 01 ರೇಯೋವಿ 2011, ದಿನಾಂಕ 22- 03 - 2012ರ ಆದೇಶ ಭಾಗದ ಮೊದಲನೇ ಪ್ಯಾರಾದ 
1ನೇ ಸಾಲಿನಲ್ಲಿರುವ “ಸರ್ವೆ ನಂ . 1299 /3, 1301/2, ಮತ್ತು 1301/3ರ ರೇಷ್ಮೆ ಇಲಾಖೆಗೆ ಸೇರಿದ 5.18 ಎಕರೆ ಜಮೀನಿನಲ್ಲಿ ಈಗಾಗಲೇ 2.00 ಎಕರೆ 
ಜಮೀನನ್ನು ಪ್ರಥಮ ದರ್ಜೆ ಕಾಲೇಜು ಕಟ್ಟಡಕ್ಕಾಗಿ ನೀಡಿದ್ದು , ಉಳಿದ 3.18 ಎಕರೆ ಜಮೀನನ್ನು ” ಎಂಬುದರ ಬದಲಾಗಿ “ ಸರ್ವೆ ನಂ . 1301 /2 ಹಾಗೂ 
1301/3 ರ ಜಮೀನಿನಲ್ಲಿ ಈಗಾಗಲೇ 2 ಎಕರೆ ಜಮೀನನ್ನು ಪ್ರಥಮ ದರ್ಜೆ ಕಾಲೇಜು ಕಟ್ಟಡಕ್ಕಾಗಿ ನೀಡಿದ್ದು, ಸರ್ವೆ ನಂ . 1299/3ರ 3.18 ಎಕರೆ 
ಜಮೀನನ್ನು ” ಎಂದು ತಿದ್ದಿ ಓದಿಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ .ಎಸ್. ಚಂದ್ರಶೇಖರ್ , 

ಪೀಠಾಧಿಕಾರಿ, 
ತೋಟಗಾರಿಕೆ ಇಲಾಖೆ (ರೇಷೆ) 


P . R . 693 


( ೧೨೪೯ ) 


0930 


238 0 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಜುಲೈ ೧೮, ೨೦೧೩ 
PLANNING , PROGRAMME MONITORING AND STATISTICS SECRETARIAT 


NOTIFICATION 


G .O . No . DES/ IND/1/IUN /2013 -14 , Bangalore , Dated 4th June 2013 


2. 


In exercise of the powers conferred under sections 3 and 4 of the Collection of Statistics Act, 2008 (7 of 2009) read with 
rules 5 and 7 of the Collection of Statistics Rules , 2011 , the Planning, ProgrammeMonitoring and Statistics Department, 
Government of Karnataka, hereby directs collection of statistics on manufacturing and related activities through a 
Statistical Survey ,hereinafter referred to as "the Annual Survey of Industries 2011 - 12" (Residual State Sample Units ) as 
per the details mentioned in the schedule -I. 
The Department further appoints the persons as also their assignees in office , mentioned in Schedule -II, as Statistics 
Officers in respect of the geographical units mentioned thereof with reference to the aforesaid direction . 
The persons authorized by the concerned Statistics Officer would be engaged in the jurisdiction of the Statistics Officer 
for verification of information furnished by each informant, for inspecting relevant records , and for seeking clarifications, 
as may be necessary . Each person would carry a photo identity card or a letter of authorisation issued by the concerned 
Statistics Officer. 
The statistics collected in Part-1 in respect of the Annual Survey of Industries 2011- 12 (Residual State Sample Units ) 
furnished by the informants, after due verification and scrutiny, will be processed by officials working at the Office of the 
Directorate of Economic and Statistics , Industries section of SIP Division , Bangalore . 
All the persons engaged in any activity in respect of the Annual Survey of Industries 2011 -12 (Residual State Sample 
Units) are governed by the provisions under the Collection of Statistics Act, 2008 (7 of 2009 ) and the Collection of 
Statistics Rules , 2011. No power has been delegated to any Statistics Officer under sub -sections (4) or (6 ) of section 4 
the Act. 


4 . 


5 . 


SCHEDULEI 
Subject and Purpose for Collection of Statistics 

Statistics relating to growth , composition and structure of organized manufacturing sector comprising activities related to 
manufacturing processes, repair services , gas and water supply and cold storage collected through Annual Survey of 

Industries 2011- 12 (Residual State Sample Units). 
Geographical area for collection of Statistics 

2 . The Annual Survey of Industries 2011- 12 (Residual State Sample Units) is conducted in the State of Karnataka under 

the Collection of Statistics Act, 2008 and Collection of Statistics Rules, 2011. 
Method of data collection 

3. A notice will be issued by each Statistics Officer to informant under his jurisdiction , indicating therein the date by which , 

the officer or office to whom , the unit or units for which , and the formats in which information is required to be furnished . 
A Statistics Officer may permit an informant to file the prescribed information in electronic form , subject to such other 

conditions that he may specify in the notice . 
Nature of Informants from whom data may be collected 

4 . The owner or occupier of a unit [i.e., a factory or an electricity or gas water supply undertaking or an establishment 

registered under the Beedi & Cigar workers (Conditions of Employment) Act, 1966 ], who would be issued notice by 

Statistics Officer shall furnish information about the unit. 
5 . In case two or more units are under a single management the information pertaining to the individual unit under 

consideration shall be provided to the Statistics Officer. 
Period during which collection of Statistics may be completed 

6 . The date for submission of information by each informant would be mentioned in the notice and it would generally fall 

during August 2013 to January 2014 . 
Reference Period 

7 . Information is required to be furnished for the financial year commencing from 1st April 2011 and ending on 

31stMarch 2012 or for the accounting year of a unit on any date between 1st April 2011 and on 31st March 2012 . 
Nature of information to be collected 

8 . The schedule has two parts . Part -1 relates to information on assets and liabilities, employment and labour cost , receipts , 

expenses , input items - indigenous and imported , products and by -products , distributive expenses etc . which have to be 
collected from the unit . 


2010 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೮, ೨೦೧೩ 


0930 


Language in which , information is to be furnished by informant 

9. An informant shall furnish information in the prescribed formats in English . 
Obligation of informant 

10 . A owner or occupier of a unit shall furnish information in themanner and by the date mentioned in the notice received by 

him from the concerned Statistics Officer. He shall also furnish relevant records for inspection , and answer questions in 

relation to the information sought, as may be required by the Statistics Officer or a person authorised by him . 
Nature of business records and other records which may be inspected ; 

11. Business records of a unit, such as balance sheet,profit & loss account, muster rolls , attendance register, labour 

register, pay rolls , Director s report or. any other legal document in support of the information furnished by the unit may 

be inspected by the District Statistical Officer or a person authorised by him . 
The manner of inspection : 

The concerned Statistics Officer or a person authorised by him may verify the information furnished by a unit on the 
basis of business records and other records of the unit and seek clarifications from the concerned owner or occupier or 
a person authorised by themanagement of the unit. 

SCHEDULE - 1 
A part of the above notification , under sub -section (ii) of sections 3 & section 4 of the Collection of Statistics Act, 2008 (7 of 
2009) read with rules 5 & 7 of the Collection of Statistics Rules, 2011 the list of the Statistics Officers for conducting Annual Survey of 
Industries 2011 - 12 (Residual State Sample Units ) is given in this Schedule - Il as below : 


Sl. No . 


Designation of Statistical Officer 


Address of Statistics Officer 


Geographical Jurisdiction 

(District) 
Bagalkote 


District Statistical Officer, 
Bagalkote. 


2 


Bangalore Urban 


District Statistical Officer, 
Bangalore Urban . 


District Administration Building , 
Navanagar, Bagalkote -587101 
08354 -235030 
desdso .bagalkote. @ gmail.com 
No .280 , 17th " C " Cross , 
Siddhaganga Mutt Building , 
Rajajinagar, 3rd Block , 
Bangalore -560 010. 
080 - 23105731 
desdso .bangaloreurban @ gmail.com 
District Statistical Officer, 
Collectorate, 
Bellary - 583 101. 
08392 - 276398 
desdso . bellary @ gmail.com 
1st Floor, Revenue Employees Association 
Building, Near NGO Bhavan , 
Bijapur - 586 101 . 
08352 - 250620 
desdso . bijapur@ gmail.com 


Bellary 


District Statistical Officer, 
Bellary . 


Bijapur 


District Statistical Officer, 
Bijapur. 


Chickmagalur 


District Statistical Officer, 
Chickmagalur. 


District Statistical Officer, 
Andechatra Road , 
Chickmagalur. 
08262 -235651 
desdso .chikmagalur @ gmail.com 


6 


Bangalore Rural 


District Statistical Officer, 
Bangalore Rural. 


No.280 , 17th " C " Cross , 
Siddhaganga Mutt Building , 
Rajajinagar, 3rd Block , 
Bangalore -560 010 . 
080 - 23355920 
desdso .bangaloreurban @ gmail.com 


09989 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಜುಲೈ ೧೮, ೨೦೧೩ 


2011 0 


Sl. No . 


Designation of Statistical Officer 


Address of Statistics Officer 


Geographical Jurisdiction 

(District) 
Belgaum 


District Statistical Officer, 
Belgaum . 


Bidar 


District Statistical Officer, 
Bidar. 


Chamarajanagar 


District Statistical Officer, 
Chamarajanagar. 


Chikkballapura 


District Statistical Officer, 
Chikkballapur. 


2nd Floor, Hopcom Society Building , 
Channamma Circle , 
Belgaum - 590 001. 
0831- 2421819 
desdso.belgaum @ gmail.com 
Taluk Office Building , 
First Floor ( Right Side), 
Bidar - 585 401 . 
08482- 226259 
desdso .bidar @ gmail.com 
Room No . 201 , 2nd Floor, 
District Administration Bhavana, 
Chamarajanagar -571313 
08226 - 223301 
desdso .chamarajnagar @ gmail. com 
No. 3204/ 303/21, Mathru Nivas , 
Near Prakruthi Vidyanikethan School, 
4th ward , Prasanth Nagar, 
Chikkballapura . 
08156 - 274100 
desdso .chikkabalapura @ gmail.com 
" Chethana" Building, 
Near Basaveshwara Circle , 
Kelakote , Chitradurga-577 501 . 
08194 - 227175 
desdso .chitradurga @ gmail .com 
Ilnd floor, Mini Vidhana Soudha , 
D . C .Office Compound , 
Dharwad - 580 008 . 
0836 - 2447022 
desdso .dharwad @ gmail.com 
District Administration Bhavan , 
Room No .224 & 225 , 2nd Floor, 
Gadag - 582 101. 
08372 -220344 
desdso . gadag @ gmail.com 
No.25 , Lalitha Building , 
R . C ..Road, Hassan - 573 201. 
08172 - 268727 
desdso .hassan @ gmail. com 


11 


Chitradurga 


District Statistical Officer, 
Chitradurga. 


Dharwad 


District Statistical Officer, 
Dharwad . 


13 


Gadag 


District Statistical Officer; 
Gadag. 


14 


Hassan 


District Statistical Officer , 
Hassan . 


Kodagu 


District Statistical Officer, 
Kodagu , 
Madikeri . 


Deputy Commissioner Office Compound , 
Fort, 
Madikeri - 571201. 
08272- 225764 
desdso.kodagu @ gmail.com 
C /o Dr.B .K .Vishwanath , 
Kalyaniram Palace ,Kottara, 
Mangalore - 575 006 . 
0824- 2459494 
desdso .dashinakannada @ gmail.com 


Mangalore 


District Statistical Officer, 
Mangalore , 
Dakshina Kannada. 


2010 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೧೮, ೨೦೧೩ 


09333 


Sl. No . 


Designation of Statistical Officer 


Address of Statistics Officer 


Geographical Jurisdiction 

(District) 
Davanagere 


17 


District Statistical Officer, 
Davanagere . 


18 


Gulbarga 


District Statistical Officer, 
Gulbarga . 


19 


Haveri 


District Statistical Officer, 
Haveri. 


20 


Kolar 


District Statistical Officer, 
Kolar. 


21 


Koppal 


District Statistical Officer, 
Koppal. 


22 


Mysore 


District Statistical Officer, 
Mysore . 


No. 324 , Sri Vinayaka Complex , 
2nd Floor, 2nd Main Road , P . J. Extension , 
Davanagere -577004 . 
08192-236488 
desdso . davanagere @ gmail.com 
Room No .25, 3rd Floor, 
Mini Vidhana Soudha, 
Gulbarga - 585 102. 
08472- 250407 
desdso .gulbarga @ gmail.com 
District Administration Building, 
Ground Floor, Devagiri , 
Haveri - 531 110 . 
08375 - 249057 
desdso .haveri @ gmail.com 
Deputy Commissioner Office Compound , 
Kolar - 563 101. 
08152-222245 
desdso .kolar @ gmail. com 
District Administration Building, 
Mini Vidhana Soudha , 
Hospet Road , 
Koppal- 583 231. 
08539-220379 
desdso .koppal @ gmail.com 
No. 1197 , 1st Floor, 
Balakrishna Rao Road , 
Near Tennis Court , Chamarajapuram , 
Mysore - 570005 . 
0821- 2439349 
desdso .mysore @ gmail.com 
PWD guest house , 
No. 36 , B .M .Road , 
Ramanagara - 570511. 
080 -27201080 
desdso .ramanagar @ gmail.com 
Mini Vidhana Soudha, 
2nd Floor, D . C .Office Compound , 
Tumkur - 572 102 
0816 - 2278782 
desdso .tumkur @ gmail .com 
Mini Vidhana Soudha, 
D .C . Office Compound , 
Karwar -581301 
08382- 226483 
desdso . uttarakannada @ gmail.com 
PLD Complex, No . D4 -41/222 /1 , 
1st Floor, 100 Ft. Road , 
Mandya - 571 401. 
08232- 220465 
desdso .mandya @ gmail.com . 


23 


Ramanagara 


District Statistical Officer, 
Ramanagara . 


24 


Tumkur 


District Statistical Officer, 
Tumkur. 


25 


Uttara Kannada 


District Statistical Officer, 
Uttara Kannada, 
Karwar. 


26 


Mandya 


District Statistical Officer, 
Mandya . 


09958 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಜುಲೈ ೧೮, ೨೦೧೩ 


238 


Sl. No . 


Designation of Statistical Officer 


Geographical Jurisdiction 

( District) 


Address of Statistics Officer 


27 


Raichur 


District Statistical Officer, 
Raichur. 


Municipal No. 1-50 -80 , I.B . Road , 
Station Division , 
Raichur - 584101 . 
08532- 231728 
desdso . raichur @ gmail.com 
2nd Floor (Right side ), 
D . C .Office Compund , 
Shimoga - 577 201. 
08182-227168 
desdso . shimoga @ gmail. com 


28 


Shimoga 


District Statistical Officer, 
Shimoga. 


29 


Udupi 


District Statistical Officer, 
Udupi. 


Rajathadri " C " Block , 2nd 
floor, D . C .Office Complex , 
Udupi - 576101. 
0820 - 2520812 
desdso . udupi @ gmail.com 
Gotta Building, Near Methodist Chruch , 
Opp .Civil Court , Station Road, 
Yadgir-585201 . 
08473 -253710 
dso . ydr30 @ gmail.com 


30 


Yadgir 


District Statistical Officer, 
Yadgir. 


P . R . 694 
SC - 100 


RAJIV RANJAN , 
Secretary to Government, 
Planning, ProgrammeMonitoring and 

Statistics Department. 
HOME SECRETARIAT 
Handing over of Immigration functions at Mangalore Airport to Bureau of Immigration -regarding 


Sub : 


Read : 


1) Notification dated : 16 -04 -2013 (No. 25022 /102 /2012 -Imm ) of Ministry of Home Affairs, Government of India. 
2 ) Letter No. 38 /Immg/MNG /2013 dated : 30 -01- 2013 of The Joint Director Subsidiary Intelligence Bureau , 

Ministry of Home Affairs , Government of India . 
3) Letter No. CB /44/COP /MNG /2013 , dated : 18 -05- 2013 of the Commissioner of Police, Mangalore City , 

Mangalore . 
4 ) Letter No. 1/FRRO /ICP /2013 , dated : 29 -05 - 2013M of the FRRO Bureau of Immigration , MHA, Government 

of India . 


PREAMBLE : 


Government of India vide Notification read at ( 1) above has appointed the Chief Immigration Officer, Mangalore , as the "Civil 
Authority” for the jurisdiction of the Mangalore International Airport with effect from 30 -04 -2013. 

The Joint Director, Subsidiary Intelligence Bureau , Ministry of Home Affairs , vide his letter referred to at (2 ) above, has 
requested that the Commissioner of Police , Mangalore who is at present the Foreigners Registration Officer, may kindly be advised to 
hand over the available infrastructure at the Mangalore Airport to Bureau of Immigration staff led by Shri G .P . D . Silva who has been 
designated as the Assistant Director, Bureau of Immigration , Mangalore . IB Hqrs has provided skeletal staff for the present to supervise 
the Immigration functions at Mangalore Airport . He has also stated that the Ministry of Home Affairs has been requested to expedite 
sanction of posts to the Bureau of Immigration , Mangalore . 

The Commissioner of Police , Mangalore City , Mangalore , vide his letter read at (3 ) above , has stated that Immigration functions 
at Mangalore International Airport Immigration Check post (ICP) were being performed by Dakshina Kannada District Police from 
October 2006 to 14 August 2011 and thereafter by Mangalore city police Commissionarate even though there are no specific order in 
this regard . Further he has requested that in view of the Government of India, Notification dated 16 -04 - 2013 the Managalore 
International Airport Immigration Check Post (ICP ) may be handed over to the Bureasu of Immigration officially and in this regard a 
Notification be issued . 

The Foreigners Regional Registration Officer vide letter referred to at (4 ) above , has requested the State Government to issue a 
corresponding Notification by the State regarding take over of Immigration Check post ( ICP), Mangalore consequent to the issue of 
Government of India Gazette Notification No 8821 dated 18 -04 -2013 . Hence , this order. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೧೮, ೨೦೧೩ 

೧೨೫೫ 
GOVERNMENT ORDER NO . HD 293 PMS 2013, BANGALORE, DATED : 07 -06 -2013. 
In the circumstances explained in the preamble , Government of Karnataka hereby accords permission to the Foreigners 
Registration Officer, Mangalore to handover the charge of Mangalore International Airport Immigration Check post (ICP ) to the Chief 
Immigration Officer, Bureau of Immigration , Mangalore , with immediate effect and until further orders . 

Further pending sanction of posts by Ministry of Home Affairs to the Bureau of Immigration , Mangalore the Police staff who are 
currently posted at the Mangalore Airport may continue to be on the pay roll of the Karnataka State Police and they would be under the 
operational control of the Bureau of Immigration from 31 -01-2013 onwards till their deputation to the Bureau of Immigration subject to 
their suitability and fulfilling the prescribed criteria or otherwise . 

The concerned Police Authorities are also requested to provide necessary assistance to the Immigration staff at the Bureau of 
Immigration , Mangalore to ensure that relevant duties are carried out in the interest of national security . 


By Order and in the name of the Governor of Karnataka, 

B . NAGABHUSHAN 
Under Secretary to Government, 

Home Department, 
(Passport & Foreigners ). 


P . R . 696 
SC - 100 


ವಿಷಯ : 


ನಗರಾಭಿವೃದ್ಧಿ ಸಚಿವಾಲಯ 
ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಮಂಜೂರಾಗಿರುವ ಬೆರಳಚ್ಚುಗಾರರ ಹುದ್ದೆಯನ್ನು ಕಂಪ್ಯೂಟರ್ 
ಆಪರೇಟರ್ ಹುದ್ದೆಯನ್ನಾಗಿ ಪರಿವರ್ತಿಸಲು ಮಂಜೂರಾತಿ ನೀಡುವ ಬಗ್ಗೆ. 


ಓದಲಾಗಿದೆ : 


1. ಸರ್ಕಾರದ ಆದೇಶ ಸಂಖ್ಯೆ : ನಅಇ 09 ಅಪ್ರಾಸೇ 2002, ದಿನಾಂಕ : 8 - 4 - 2003 


ಆಯುಕ್ತರು , ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರ ಇವರ ಪತ್ರ ಸಂಖ್ಯೆ : ಮಂನಪ್ರಾ/ ಸಿಬ್ಬಂದಿ/28 / 
2012 -13, ದಿನಾಂಕ : 5 - 3 - 2013. 


ಪ್ರಸ್ತಾವನೆ : 


ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಸರ್ಕಾರದ ಆದೇಶದಲ್ಲಿ ಮಂಡ್ಯ ನಗರಾಭಿವೃದ್ದಿ ಪ್ರಾಧಿಕಾರಕ್ಕೆ ವೃಂದ ಮ 
ರೂಪಿಸಿ ಸರ್ಕಾರವು ಆದೇಶಿಸಿದ್ದು, ಸದರಿ ಆದೇಶವನ್ನು 19 - 6 - 2003ರ ಕರ್ನಾಟಕ ರಾಜ್ಯ ಪತ್ರದ ಭಾಗ 6( ಎ ) ರಲ್ಲಿ ಪ್ರಕಟಿಸಲಾಗಿದ್ದು, ಮೇಲೆ ಓದಲಾದ 
ಕ್ರಮ ಸಂಖ್ಯೆ ( 2) ರ ಪತ್ರದಲ್ಲಿ ಆಯುಕ್ತರು, ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರ ಇವರು ದಿನಾಂಕ : 20 -11 - 2012 ರಂದು ನಡೆದ ಪ್ರಾಧಿಕಾರದ ಸಭೆಯಲ್ಲಿ 
ನಿರ್ಣಯಿಸಿದಂತೆ ಹಾಲಿ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಮಂಜೂರಾಗಿರುವ ಬೆರಳಚ್ಚುಗಾರರ ಹುದ್ದೆಯು ನಗಣ್ಯವಾಗಿರುವುದರಿಂದ 
ಬೆರಳಚ್ಚುಗಾರರ ಹುದ್ದೆಯನ್ನು ಕಂಪ್ಯೂಟರ್ ಆಪರೇಟರ್ ಹುದ್ದೆಯನ್ನಾಗಿ ಪರಿವರ್ತಿಸಿ , ವೃಂದ ಮತ್ತು ನೇಮಕಾತಿ ನಿಯಮಕ್ಕೆ ತಿದ್ದುಪಡಿ 
ಮಾಡಿಕೊಡಬೇಕೆಂದು ಕೋರಿ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ. 
ಆಯುಕ್ತರ ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂ . ನಅಇ 14 ಮೈಅಪ್ರಾ 2013, ಬೆಂಗಳೂರು, ದಿನಾಂಕ : 17 - 05 - 2013 . 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಅನುಮೋದಿತ ವೃಂದ ಮತ್ತು 
ನೇಮಕಾತಿ ನಿಯಮಗಳಲ್ಲಿ ಮಂಜೂರಾದ ಒಂದು ಬೆರಳಚ್ಚುಗಾರರ ಹುದ್ದೆಯನ್ನು (ವೇತನ ಶ್ರೇಣಿ 3000 - 5450 ಪ್ರಸ್ತುತ ವೇತನ ಶ್ರೇಣಿ 11600 - 21000 ) 
ಕಂಪ್ಯೂಟರ್ ಆಪರೇಟರ್ ಹುದ್ದೆಯನ್ನಾಗಿ ಪರಿವರ್ತಿಸಲು ಈ ಕೆಳಕಂಡ ಷರತ್ತಿಗೊಳಪಡಿಸಿ ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. 

1. ಬೆರಳಚ್ಚುಗಾರರ ಹುದ್ದೆಗೆ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗಧಿಪಡಿಸಿರುವ ವೇತನ ಶ್ರೇಣಿಯಲ್ಲೇ ಪರಿವರ್ತಿತ ಕಂಪ್ಯೂಟರ್ 

ಆಪರೇಟರ್ ಹುದ್ದೆಯ ವೇತನ ಶ್ರೇಣಿಯನ್ನು ಸಹ ನಿಗಧಿಪಡಿಸತಕ್ಕದ್ದು ; 

ಪರಿವರ್ತಿತ ಹುದ್ದೆಯನ್ನು ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಅಳವಡಿಸಿಕೊಳ್ಳಲು ಸೂಕ್ತ ತಿದ್ದುಪಡಿಯನ್ನು ಮಾಡಿಕೊಳ್ಳತಕ್ಕದ್ದು. 
3. ಕಂಪ್ಯೂಟರ್ ಆಪರೇಟರ್ ಹುದ್ದೆಗೆ ನೇಮಕಾತಿ ಮಾಡಲು ಅಗತ್ಯ ವಿದ್ಯಾರ್ಹತೆ, ತರಬೇತಿ, ಸಂಬಂಧಪಟ್ಟ ಪ್ರಮಾಣ ಪತ್ರಗಳನ್ನು 

ಸಲ್ಲಿಸಬೇಕಾಗಿರುವ ಕುರಿತು ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಸ್ಪಷ್ಟವಾಗಿ ನಮೂದಿಸತಕ್ಕದ್ದು. 
4. ಕಂಪ್ಯೂಟರ್ ಆಪರೇಟರ್ ಹುದ್ದೆಗೆ ನೇಮಕಾತಿ ಮಾಡುವ ಮುನ್ನ ನೇಮಕಾತಿ ನಿಯಮಗಳನ್ವಯ ಕ್ರಮವಹಿಸಿ, ಸರ್ಕಾರದ 

ಪೂರ್ವಾನುಮತಿ ಪಡೆಯತಕ್ಕದ್ದು . 


೧ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ. ಎಂ . ವಾಸುದೇವರಾವ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ನಗರಾಭಿವೃದ್ಧಿ ಇಲಾಖೆ. 


P. R . 706 
SC - 100 


೧೨೫೬ 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೮, ೨೦೧೩ 

ಒಳಾಡಳಿತ ಸಚಿವಾಲಯ 


ವಿಷಯ : 


ಶ್ರೀಮತಿ ಎಂ . ಸಾವಿತ್ರಿ, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು , ಪ್ರಧಾನ ಸಿ. ಜೆ . ಎಂ . ನ್ಯಾಯಾಲಯ , 
ಚಿಕ್ಕಮಗಳೂರು ಇವರ ವಿರುದ್ಧ ಲೋಕಾಯುಕ್ತ ಪ್ರಕರಣದ ಸಂಬಂಧ ಇಲಾಖಾ ವಿಚಾರಣೆ ಬಗ್ಗೆ. 


ಓದಲಾಗಿದೆ : 


1. ಸಹಾಯಕ ನಿಬಂಧಕರು, ಲೀಗಲ್ ಒಪೀನಿಯನ್ - 1, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರ 

ಅರೆ ಸರ್ಕಾರಿ ಪತ್ರದ ಸಂ , COMPT/ UPLOK/ BD / 73/2010/ARILO-1 , ದಿನಾಂಕ : 15 - 01 - 2012 . 


2. ಉಪಲೋಕಾಯುಕ್ತ ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರ ವರದಿಯ ಸಂ . COMPT/ 

UPLOK / BD /73/ 2010/ ARLO -1, ದಿನಾಂಕ : 11 - 01 - 2013 , 


3. ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರ ಪತ್ರದ ಸಂಖ್ಯೆ : ಡಿಪಿಎನ್/ 

ಸಿಶಾ - 1/99 / 2009 - 10 , ದಿನಾಂಕ : 15 - 02 - 2013 . 


ಪ್ರಸ್ತಾವನೆ : 


ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರಲ್ಲಿ ಸಹಾಯಕ ನಿಬಂಧಕರು, ಲೀಗಲ್ ಓಪೀನಿಯನ್-1, ಕರ್ನಾಟಕ ಲೋಕಾಯುಕ್ತ , 
ಬೆಂಗಳೂರು ಇವರು ಮೇಲೆ ಓದಲಾದ ಕ್ರಮ ಸಂಖ್ಯೆ (2) ರಲ್ಲಿ ಮಾನ್ಯ ಉಪ ಲೋಕಾಯುಕ್ತರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರ ವರದಿ 
ದಿನಾಂಕ : 11- 01 - 2013ನ್ನು ಲಗತ್ತಿಸಿ ಕಳುಹಿಸುತ್ತಾ, ಸದರಿ ವರದಿಯ ಅನುಸಾರ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಕಲಂ 12 ( 3) ರ ಅನುಸಾರ ಪರಿಶೀಲಿಸಿ 
ಅದೇ ಕಾಯ್ದೆಯ ಕಲಂ 12 ( 4) ರ ಅನುಸಾರ ಮೂರು ತಿಂಗಳೊಳಗೆ ಲೋಕಾಯುಕ್ತಕ್ಕೆ ವರದಿಯನ್ನು ನೀಡುವಂತೆ ಕೋರಿರುತ್ತಾರೆ. 


ಮಾನ್ಯ ಉಪಲೋಕಾಯುಕ್ತ ವರದಿಯಲ್ಲಿ ಶ್ರೀಮತಿ ಎಂ . ಸಾವಿತ್ರಿ ಹಿಂದಿನ ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು ಚೀಪ್ 
ಜುಡಿಷಿಯಲ್ ನ್ಯಾಯಾಲಯ , ಶಿವಮೊಗ್ಗ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಸದರಿಯವರು ಶ್ರೀ ಎಂ . ಲೋಕೇಶ್ ಇಸೂರು ತಂದೆ ಮಸಿಯಪ್ಪ, ವಕೀಲರು, 
ಚೆನ್ನಪ್ಪ ಲೇಔಟ್, ಶಿವಮೊಗ್ಗ ಇವರು ಅವರಿಗೆ ಸಂಬಂಧಿಸಿದ ವ್ಯಕ್ತಿ ಶ್ರೀ ವಿಜಯಕುಮಾರ್ ಇವರು ನ್ಯಾಯಾಲಯ ಬಂಧನದಲ್ಲಿದ್ದು, ಇವರನ್ನು 
ಬಂಧನದಿಂದಬಿಡಿಸಲು ಸದರಿಯವರ ಪರವಾಗಿ ಶ್ರೀಮತಿ ಎಂ . ಸಾವಿತ್ರಿ, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು ಇವರನ್ನು ನ್ಯಾಯಾಲಯದ 
ಬಂಧನದಲ್ಲಿದ್ದ ವ್ಯಕ್ತಿಯನ್ನು ಬಿಡುಗಡೆಗೊಳಿಸುವ ಬಗ್ಗೆ ಸಂಪರ್ಕಿಸಿದಾಗ ದಿನಾಂಕ : 04 - 07 - 2009 ರಂದು ರೂ . 500- 00ಗಳ ಲಂಚದ ಹಣವನ್ನು ಕೇಳಿ 

ಲೋಕಾಯುಕ್ತರು ಬೀಸಿದ ಬಲೆಗೆ ಸಿಕ್ಕಿ ಬಿದ್ದಿದ್ದು, ಪ್ರಕರಣವನ್ನು ಲೋಕಾಯುಕ್ತ ಠಾಣೆ, ಶಿವಮೊಗ್ಗ ಇಲ್ಲಿ ಕ್ರಿ. ನಂ . 1/2009 ಅನ್ನು 
ದಾಖಲಿಸಿಕೊಳ್ಳಲಾಗಿದೆ ಎಂದು ತಿಳಿಸಿ, ಸದರಿಯವರ ವಿರುದ್ಧದ ಆರೋಪವು ಮೇಲ್ನೋಟಕ್ಕೆ ಸಾಬೀತಾಗಿರುವುದು ಕಂಡುಬರುವುದರಿಂದ ಮತ್ತು ಶ್ರೀಮತಿ 
ಎಂ . ಸಾವಿತ್ರಿ ಇವರು ಕರ್ನಾಟಕ ನಾಗರೀಕ ಸೇವಾ ( ನಡತೆ) ನಿಯಮಾವಳಿಯ ನಿಯಮ 3 (1) ನ್ನು ಉಲ್ಲಂಘಿಸಿರುವುದರಿಂದ ಸದರಿಯವರ ವಿರುದ್ದ 
ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು, 1957ರ ನಿಯಮ 14 - ಎ ಅನುಸಾರ ಇಲಾಖಾ 
ವಿಚಾರಣೆಯನ್ನು ಪ್ರಾರಂಭಿಸಲು ಮಾನ್ಯ ಉಪ ಲೋಕಾಯುಕ್ತರಿಗೆ ಪ್ರಕರಣವನ್ನು ವಹಿಸಲು ಕೋರಿರುತ್ತಾರೆ. 


ಸರ್ಕಾರವು ಮಾನ್ಯ ಉಪಲೋಕಾಯುಕ್ತರು ಇವರ ವರದಿಯನ್ನು ಪರಿಶೀಲಿಸಿ ಶ್ರೀ ಎಂ . ಸಾವಿತ್ರಿ ಇವರು ಲಂಚ ಪ್ರಕರಣದಲ್ಲಿ 

ಗೋಚರಿಸುವುದರಿಂದ ಸದರಿಯವರ ಪ್ರಕರಣವನ್ನು ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು 
ಮೇಲ್ಮನವಿ) ನಿಯಮಾವಳಿಯ , ನಿಯಮ 14 - ಎ ಅನುಸಾರ ಉಪಲೋಕಾಯುಕ್ತರಿಗೆ ವಹಿಸಲು ಸರ್ಕಾರವು ತೀರ್ಮಾನಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಣ 91 ಪಿಪಿಇ 2013 , ಬೆಂಗಳೂರು, ದಿನಾಂಕ : 12ನೇ ಜೂನ್ 2013. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಂದಾಗಿ, ಶ್ರೀಮತಿ ಎಂ . ಸಾವಿತ್ರಿ, ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, ಪ್ರಧಾನ ಸಿ. ಜೆ. ಎಂ . 
ನ್ಯಾಯಾಲಯ, ಚಿಕ್ಕಮಗಳೂರು ಇವರು ಈ ಹಿಂದೆ ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು ಸಿ . ಜೆ. ಎಂ . ನ್ಯಾಯಾಲಯ, ಶಿವಮೊಗ್ಗ ಇಲ್ಲಿ ಇವರ 
ವಿರುದ್ದದ ಲೋಕಾಯುಕ್ತ ಪ್ರಕರಣ Cr, No . 1/2009ರ ಆಪಾದನೆಗೆ ಸಂಬಂಧಿಸಿದಂತೆ ಕರ್ನಾಟಕ ನಾಗರೀಕರ ಸೇವಾ ( ವರ್ಗೀಕರಣ , ನಿಯಂತ್ರಣ ಮತ್ತು 
ಮೇಲ್ಮನವಿ) ನಿಯಮಗಳು, 1957ರ ನಿಯಮ 14 - ಎ ರನ್ವಯ ಇಲಾಖಾ ವಿಚಾರಣೆ ನಡೆಸಲು ಮಾನ್ಯ ಉಪಲೋಕಾಯುಕ್ತರು, ಕರ್ನಾಟಕ ಲೋಕಾಯುಕ್ತ, 
ಬೆಂಗಳೂರು ಇವರಿಗೆ ವಹಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ದೇವೆಂದ್ರಪ್ಪ ಕಟ್ಟಿಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ ( ಪೋಲೀಸ್ ಸೇವೆಗಳು – ಬಿ) . 


P . R . 699 


ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಘಟಕ -2 , ಬೆಂಗಳೂರು 


